ಕರ್ನಾಟಕ ರಾಜ್ಯಪತ್ರ 


--- 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜುಲೈ ೨೩ , ೨೦೧೫ ( ಶ್ರಾವಣ ೧, ಶಕ ವರ್ಷ ೧೯೩೭) 
Bengaluru , Thursday , July 23 , 2015 (Shravana 1 , Shaka Varsha 1937) 


ಸಂಪುಟ ೧೫೦ 
Volume 150 


ಸಂಚಿಕೆ ೩೦ 
Issue 30 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು , ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 

FORM -I 

(See Rule 9 ) 
DEPARTMENT OF EDUCATION 
OFFICE OF THE D .D . P .I. Belagavi 

NOTIFICATION 

Dated : 10 -04 -2015, 
Shri LAXMAN BALAPPA DOMBAR Working as ASSISTANT TEACHER in the SHRI SIDDARAMESHVAR COMPOSITE PU 
COLLEGE (High School Section ) Shivabasav Nagar , Belagavi-10 . Taluka & Dist: Belagavi. Department of Education is permitted 
to change his name to Shri LAXMAN BALAPPA MELAVANKI 
PD - CIN -25 

Deputy Director 
SC -10 

Department of Public Instructions , Belagavi. 


FORM -I 

( See Rule 9) 

DEPARTMENT OF POLICE 
OFFICE OF THE COMMISSIONER OF POLICE , BENGALURU CITY 

NOTIFICATION 

Dated : 08-06 -2015 , 
Smt. THIMMAKKA Working as W .P . C in the Police Department/ Office of Commissioner of Police, is permitted to change her 
name to Smt. TANUSHREE . D 
PD - C /N 26 

Deputy Commissioner of Police , 
SC -10 

(Administration ) Bengaluru City 
IN THE COURT OF THE XXVI ADDL . CITY CIVIL & SESSIONS JUDGE, 

MAYO HALL UNIT , BENGALURU (CCH 20 ) 

G & WC No . 25005/ 2015 
PETITIONERS : 


Dharshana K ., Minor, Represented by Guardian , 

1 . K . Chandrakanth , aged 48 years , 
2 . K . Kripakaran , aged 54 years , 
3. K . Chandrika , aged 36 years, 
4 . K . Manoharan , aged 34 years . 


( ೨೩೬೧) 


9229 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೧೫ 


ಭಾಗ ೫ 


All are residing at No. 184/2 , Mohanambal Nilaya, St. Judge Church Oppt. Road , A .Narayanapura , Behind Tin Factory, 
Dooravani Nagar, Bengaluru - 560 016 . 

V / s 


RESPONDENT: Nil 


NOTICE 
Whereas , the petitioners above named have made an application under Sections 7 and 8 of Guardian and Wards Act seeking 
permission of this Court of appoint the 157 Petitioner as the Guardian of the minor child by name Dharshana K . to receive the service 
benefits and pension of deceased K . Premavathy for the welfare of the minor child . 

Be it known that no caveat has been entered and the said petition is posted for hearing on the 04 -08 -2015 at 11 .00 a.m . 
persons claiming to have any interest in the above said Petition may come and see the proceedings before the grant of Permission to 
the Petitioner to receive the service benefits and pension of the deceased for the welfare of the minor child . 
Given undermy hand and seal of this Court, this 29th day of June 2015 . 

By order of the Court , 
P .D - 10 

Sheristedar, 
SC - 05 

City Civil & Sessions Court , Mayohall Unit , Bengaluru . 


FORM - 1 


(See Rule 9) 
DEPARTMENT OF HEALTH & FAMILY WELFARE SERVICE 
Office of The Directorate of Health & FW Services, Anand Rao Circle, Bengaluru -09 

NOTIFICATION 


No . LIPIKA (1)40 /15 -16 Dated : 24 -06 -2015 . 


SRI. GOPALAKRISHNA. K Working as First Division Assistant in the Office of The Directorate of Health & FW Services , 
Anand Rao Circle, Bengaluru -09 is permitted to change his name to SRI. K . GOPALAKRISHNA RAO 
PD -C /N 27 

DIRECTOR , 
SC - 10 

Health & FW Services , Government of Karnataka , 

Bengaluru -09 


IN THE COURT OF THE CITY CIVIL JUDGE, COURT HALL NO .22 , 
MAYO HALL UNIT , CIVIL STATION , BENGALURU 

P & S. C . No . 25031 OF 2015 
In thematter of the Will of MRS . OLIVE FRANCES COELHO deceased : 
Mrs . Marilyn Elizbeth Sequeira also known as Mrs. Merryl Elizabeth Sequeira Christian , aged about 
63 years , wife of the above named Deceased and presently residing at No. 2B , Rucela Apartments , PETITIONERS 
43/2 , Promenade Road , Bengaluru - 560 005 . 


Notice is here by given that a Petition , has been made to the Hon ble Court for a grant of Probate of the will dated 31st March 
1987 to the Petitioner above named , one of the Executors named in the said Will dated 31st March 1987 of MRS. OLIVE FRANCES 
COELHO late of No. 17 /7 Spencer Road , Fraser Town, Bengaluru -560 005 . Who died at Bengaluru on the 24th day of April 2014 . 

Be it known that no caveat has been entered and the said petition is posted for hearing on the 31st July 2015 and all persons 
claiming to have any interest in the Estate of the Deceased may come and see the proceedings before the grant of Probate of the 
aforesaid will dated 31stMarch 1987. 

Given under my hand and seal of this Court, this 3rd day of July 2015 . 
P .D - 11 

Sheristedar, 
SC - 05 

City Civil & Sessions Court, MayohallUnit, Bengaluru . 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೧೫ 

೨೩೬೩ 
IN THE COURT OF THE PRINCIPAL CITY CIVIL & SESSIONS JUDGE, 

(CCH -01) AT BENGALURU 

Misc. Petition No. 226 /2015 
BETWEEN 
Mohammed Musa Sait Wakf 

Petitioner 
Represented by its Mutavalli Mr. Muneer Sait 
AND 
NIL 

Respondent 
PUBLIC NOTICE 
Whereas the Petitioner above named has made to this Court under Sec .34 of the Indian Trust Act, 1882 to grant the 
permission to the Petitioner Wafk to lease the 55 % of the undivided share in the Schedule Property in favour of M /s Prestige Estates 
Projects Ltd ., in terms of the Development Agreement dated 20 -02- 2015 . 

Interested parties are hereby informed that anybody having any claim or interest in this matter shall appear in -person /pleader 
on 10 -08 - 2015 , before the Pricipal City Civil and Sessdions Judge , Bengaluru ( CCH .No.01) at 11. A .M , inform to show Cause against 
the Petitioner, failing wherein the appearance will be heard and declared as Ex -parte . 

SCHEDULE 
All that immovabale properties bearing Municipal Nos. 36,37 ,38, 39 ,40,41 ,42,43,44 , 45,46,47,48,49,50 , 51,52 ,52/1 ,53,54 ,55, 
56,57,58, 59 ,60 ,61 & 62 Infantry Road and MUnicipal Nos . 52 ,53,54,55 ,56,57,58,59 & 60 Central Street, Municipal Ward No. 79, 
Shivajinagar , Bengaluru measuring about 36750 sq. ft. and bounded as follows : 

East by : Private Properties; 
West by : Road i.e . Central Street; 
North by : Private Properties ; and 
South by : Infantry Road . 

Given under my hand and seal of this Court, this 25th day of June 2015 . 
P . D - 09 

By order of the Court, 
SC- 05 

ASSISTANT REGISTRAR , 

City Civil & Sessions Court , Bengaluru . 
ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು-560 001 . 

ಈ ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇಪ(2) 55/ 2015 - 16/ ಪಿಎಸ್ಸಿ, ಬೆಂಗಳೂರು, ದಿನಾಂಕ : 26 - 05 - 2015 . 
2014ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ: ಇಪ( 1) 
2014- 15 / ಪಿಎಸ್‌ಸಿ, ದಿನಾಂಕ:06 -02 -2015ರಂದು ಪ್ರಕಟಿಸಲಾಗಿದ್ದು , ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ಹಿಂದಿನ 
ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿಯನ್ನು ಪರಿಗಣಿಸಿ ಸಂಬಂಧಿತರ ಮಾಹಿತಿಗಾಗಿ ಈ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು ಪ್ರಕಟಿಸಿದೆ. 

ಅಪೆಂಡಿಕ್ಸ್ - ಎ 

ಮಂಡ್ಯ ಕೇಂದ್ರ 

ಅಕೌಂಟ್ಸ್ ಹೈಯರ್ 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 172114 ಅನ್ನು ಸೇರಿಸಿ ಓದಿಕೊಳ್ಳುವುದು. 

ಆರ್. ವೆಂಕಟೇಶ್ ಕುಮಾರ್, ಭಾ . ಆ. ಸೇ ., 
P . R . 177 

ಪರೀಕ್ಷಾ ನಿಯಂತ್ರಕರು, 

ಕರ್ನಾಟಕ ಲೋಕಸೇವಾ ಆಯೋಗ, 
S . C . 25 

ಉದ್ಯೋಗ ಸೌಧ, ಬೆಂಗಳೂರು- 56 001 . 
ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು- 560 001 . 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇಪ(2) 56/ 2015 - 16/ ಪಿಎಸ್‌ಸಿ, ಬೆಂಗಳೂರು, ದಿನಾಂಕ : 26 - 05 - 2015. 
2014ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ : ಇಪ(1)1455/ 
2014 - 15 / ಪಿಎಸ್‌ಸಿ, ದಿನಾಂಕ: 06 - 02 - 2015ರಂದು ಪ್ರಕಟಿಸಲಾಗಿದ್ದು , ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ಬಿ. ಕಾಂ . 
ಪದವಿಯನ್ನು ಪರಿಗಣಿಸಿ ಸಂಬಂಧಿತರ ಮಾಹಿತಿಗಾಗಿ ಈ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು ಪ್ರಕಟಿಸಿದೆ. 


R .N .I. No. KARBIL /2001/47147 POSTAL REGN . No . RNP /KA/ BGS/2202/2014 - 16 
Licensed to post without prepayment WPP No. 297 
೨೩೬೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೩ , ೨೦೧೫ 


ಭಾಗ ೫ 


ಅಪೆಂಡಿಕ್ಸ್ - ಬಿ 
ಬೆಂಗಳೂರು ಕೇಂದ್ರ 

ಎಸ್ . ಎ. ಎಸ್ . ಭಾಗ - 3 
ಪತ್ರಿಕೆ 2 ರಿಂದ 5ರವರೆಗೆ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ : 152245 ಅನ್ನು ಸೇರಿಸಿ ಓದಿಕೊಳ್ಳುವುದು. 

ಆರ್. ವೆಂಕಟೇಶ್ ಕುಮಾರ್ , ಭಾ . ಆ.ಸೇ ., 
P . R . 178 

ಪರೀಕ್ಷಾ ನಿಯಂತ್ರಕರು, 

ಕರ್ನಾಟಕ ಲೋಕಸೇವಾ ಆಯೋಗ, 
S . C . 25 

ಉದ್ಯೋಗಸೌಧ, ಬೆಂಗಳೂರು- 56 001. 


ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗಸೌಧ, ಬೆಂಗಳೂರು-560 001 . 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇಪ(2) 57/ 2015 -16/ ಪಿಎಸ್ಸಿ, ಬೆಂಗಳೂರು, ದಿನಾಂಕ : 26 - 05 - 2015. 
2014ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ. ಇಪ(1)1455/ 
2014 - 15 / ಪಿಎಸ್‌ಸಿ, ದಿನಾಂಕ:06 - 02 - 2015ರಂದು ಪ್ರಕಟಿಸಲಾಗಿದ್ದು, 2014ನೇ ಸಾಲಿನ ಪ್ರಥಮ ಅಧಿವೇಶನದಲ್ಲಿ ಅಕೌಂಟ್ಸ್ ಹೈಯರ್ ವಿಷಯದ ಪರೀಕ್ಷಾ 
ಸಮಯದಲ್ಲಿ ಅಭ್ಯರ್ಥಿಯು ದುರಾಚಾರವೆಸಗಿರುವ ಆರೋಪದ ಹಿನ್ನಲೆಯಲ್ಲಿ 2014ನೇ ಸಾಲಿನ ದ್ವಿತೀಯ ಅಧಿವೇಶನದಲ್ಲಿ ಬರೆದಿರುವ ಎಲ್ಲಾ ವಿಷಯಗಳ 
ಫಲಿತಾಂಶವನ್ನು ಅಪೆಂಡಿಕ್ಸ್ - ಡಿ ರಡಿ ತಡೆಹಿಡಿಯಲಾಗಿತ್ತು. ದುರಾಚಾರಕ್ಕೆ ಸಂಬಂಧಿಸಿದಂತೆ ದಂಡನೆ ವಿಧಿಸಿದ್ದ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ 
ತಡೆಹಿಡಿಯಲಾದ ಫಲಿತಾಂಶವನ್ನು ಪ್ರಕಟಿಸಲು ಆದೇಶವಾಗಿರುವ ಕಾರಣ ಸಂಬಂಧಿತರ ಮಾಹಿತಿಗಾಗಿ ಈ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು 
ಪ್ರಕಟಿಸಿದೆ. 

ಅಪೆಂಡಿಕ್ಸ್ - ಎ 

ಬೆಂಗಳೂರು ಕೇಂದ್ರ 

ಸೆಕ್ರೆಟರಿಯೆಟ್ ಮ್ಯಾನ್ಯುಯಲ್ ಭಾಗ -|| 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ: 150363 ಅನ್ನು ಸೇರಿಸಿ ಓದಿಕೊಳ್ಳುವುದು. 

ಆರ್. ವೆಂಕಟೇಶ್ ಕುಮಾರ್, ಭಾ . ಆ. ಸೇ ., 
P . R . 179 

ಪರೀಕ್ಷಾ ನಿಯಂತ್ರಕರು , 
S . C . 25 

ಕರ್ನಾಟಕ ಲೋಕಸೇವಾ ಆಯೋಗ, 

ಉದ್ಯೋಗಸೌಧ, ಬೆಂಗಳೂರು- 56 001. 
ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗಸೌಧ, ಬೆಂಗಳೂರು-560 001 . 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇಪ(2) 59/2015 -16 / ಪಿಎಸ್‌ಸಿ, ಬೆಂಗಳೂರು, ದಿನಾಂಕ : 28 - 05 -2015. 
2014ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ. ಇಪ(1)1455/ 
2014 - 15 / ಪಿಎಸ್‌ಸಿ, ದಿನಾಂಕ:06 - 02 - 2015ರಂದು ಪ್ರಕಟಿಸಲಾಗಿದ್ದು , ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ಕಾನೂನು 
ಪದವಿಯನ್ನು ಪರಿಗಣಿಸಿ ಸಂಬಂಧಿತರ ಮಾಹಿತಿಗಾಗಿ ಈ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು ಪ್ರಕಟಿಸಿದೆ. 

ಅಪೆಂಡಿಕ್ಸ್ - ಬಿ 
ಧಾರವಾಡ ಕೇಂದ್ರ 

ಜನರಲ್ ಲಾ ಭಾಗ -1 
ಪತ್ರಿಕೆ- 2 ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ : 163194 ಮತ್ತು 163215 ಅನ್ನು ಸೇರಿಸಿ ಓದಿಕೊಳ್ಳುವುದು. 

ಆರ್. ವೆಂಕಟೇಶ್ ಕುಮಾರ್, ಭಾ . ಆ.ಸೇ ., 
P . R. 180 

ಪರೀಕ್ಷಾ ನಿಯಂತ್ರಕರು, 

ಕರ್ನಾಟಕ ಲೋಕಸೇವಾ ಆಯೋಗ, 
S . C . 25 

ಉದ್ಯೋಗಸೌಧ, ಬೆಂಗಳೂರು- 56 001. 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


